KA/BG-GPO/2515/WPP-47 12009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜುಲೈ ೧, ೨೦೧೦ (ಆಷಾಢ ೧೦, ಶಕ ವರ್ಷ ೧೯೩೨) ಸಂಚಿಕೆ ೨೬ 


ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 








ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಳ 124 ಎ೦ಆರ್‌ಇ 2009 (ಭಾಗ), ಬೆಂಗಳೂರು, ದಿನಾಂಕ: 26ನೇ ಮೇ, 2010 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 18(2) ರಲ್ಲಿ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು “ಗೋಣಿಕೊಪ್ಪಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರಾಟ ಸಹಕಾರ ಸಂಘ ಕ್ಷೇತ್ರದ ಸದಸ್ಯ ಸ್ಥಾನಕ್ಕೆ ವೀರಾಜಪೇಟೆ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ 
ಇದರ ವತಿಯಿಂದ ಶ್ರೀ ವಿ.ಪಿ. ಬೋಪಣ್ಣ ಮತ್ತು ಸಂಸ್ಕರಣ ಘಟಕ ಕ್ಷೇತ್ರದ ಸದಸ್ಯ ಸ್ಥಾನಕ್ಕೆ ಕೊಡಗು ಜಿಲ್ಲಾ ಸಹಕಾರ 
ಮಾರಾಟ ಮಂಡಳಿ ನಿಯಮಿತ, ವೀರಾಜಪೇಟೆ ಇದರ ವತಿಯಿಂದ ಶ್ರೀ ಸೋಮೆಯಂಡ .ಕೆ ಮಂದಣ್ಣ” ಇವರುಗಳನ್ನು 
ಗೋಣಿಕೊಪ್ಪಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಂಜುಂಡಪ್ಪ 
ಪಿ.ಆರ್‌. 573 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಳ 136 ಎಂಆರ್‌ಇ 2010, ಬೆಂಗಳೂರು, ದಿನಾಂಕ: 27ನೇ ಮೇ, 2010 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಪ್ರಕರಣದ 11(1)(00 
ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ : 295 ಎ೦ಆರ್‌ಇ 2008 ದಿನಾಂಕ : 


(೫೬೩) 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 
31/0/2008 ರಲ್ಲಿ ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮ ನಿರ್ದೇಶನ ಮಾಡಲಾಗಿದ್ದ “ಶ್ರೀ ಸಿದ್ಧಲಿಂಗಪ್ಪಗೌಡ 
ಬಸನಗೌಡ ಮಲ್ಲಾಡದ, ಸಾ: ಶಿಡೇನೂರ'' ಇವರ ನಾಮ ನಿರ್ದೇಶನವನ್ನು ರದ್ದುಪಡಿಸಿದೆ ಹಾಗೂ ಇವರ ಬದಲಿಗೆ “ಶ್ರೀ 
ಲಿಂಗನಗೌಡ ಬಸನಗೌಡ ಪಾಟೀಲ, ಹಿರೇಅಣಜಿ'' ಇವರನ್ನು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಂಜುಂಡಪ್ಪ 
ಪಿ.ಆರ್‌. 574 ಸರ್ಕಾರದ ಅಧೀನ ಕಾರ್ಯದರ್ಶಿ-2, 
ಸಹಕಾರ ಇಲಾಖೆ 





ಅಧಿಸೂಚನೆ 
ಸಂಖ್ಯೆ: ಸಿಒ 15 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 27ನೇ ಮೇ, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 29ರ ಉಪ ಪ್ರಕರಣ («1ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲ್ಲೂಕಿನ 
ಕಂಪ್ಲಿ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ. ಕಂಪ್ಲಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
1. ಶ್ರೀ ಬಸವರಾಜು ಬಿನ್‌ ವೀರಣ್ಣಗೌಡ, ಹ೦ಪದೇವನಹಳ್ಳಿ ಗ್ರಾಮ, ಹೊಸಪೇಟೆ ತಾಲ್ಲೂಕು 
2. ಶ್ರೀಮತಿ ಲತಾ ಕೋಂ ಶ್ರೀ ರೇಣುಕಾಗೌಡ, ಸನಾಪುರ, ಹೊಸಪೇಟೆ ತಾಲ್ಲೂಕು 
3. ಶ್ರೀಮತಿ ದಾಸರ ಚೆನ್ನಮ್ಮ ಕೋಂ ಶ್ರೀ ಮಾರೆಪ್ಪ ದೇವಲಾಪುರ ಗ್ರಾಮ, ಹೊಸಪೇಟೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 575 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜ೦ಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 91 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 31ನೇ ಮೇ, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 10ರ ಪ್ರಕರಣ 29ರ ಉಪ ಪ್ರಕರಣ («1ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ರಾಯಚೂರು ಜಿಲ್ಲೆ ಸಿಂಧನೂರು 
ತಾಲ್ಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಹಾಗೂ ಸಿಂಧನೂರು ತಾಲ್ಲೂಕು ವ್ಯವಸಾಯೋತ್ಪನ್ನ 
ಮಾರಾಟ ಸಹಕಾರ ಸಂಘ ನಿ. ಸಿಂಧನೂರು ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
ಸಿಂಧನೂರು ತಾಲ್ಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, 
1. ಶ್ರೀ ಬಸವರಾಜಪ್ಪಗೌಡ ಬಿನ್‌ ಶರಣಗೌಡ ಬಳಗಾನೂರು, ಸಾ: ಗು೦ಜಳ್ಳಿ ಕ್ಯಾಂಪ್‌ ಅಂಚೆ, ಕೆ. ಹೊಸಹಳ್ಳಿ, ಸಿಂಧನೂರು 
ತಾಲ್ಲೂಕು 
ಸಿಂಧನೂರು ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 
1. ಶ್ರೀ ಶಿವಬಸನಗೌಡ ಗೋರೇಬಾಳ ಬಿನ್‌ ಶಿವನಗೌಡ, ಸಾ: ಎಸ್‌.ಬಿ. ಕಾಲೋನಿ, ಪ್ರವಾಸಿ ಮಂದಿರದ ಹಿಂಭಾಗ, 
ಅಂಕಯ್ಯನ ಮನೆ ಹತ್ತಿರ, ಸಿಂಧನೂರು, ರಾಯಚೂರು ಜಿಲ್ಲೆ. 
2. ಶ್ರೀಮತಿ ಜಿನ್ನಾಬಾಯಿ ಕೋಂ ಶಂಕ್ರಪ್ಪ ಡೈವರ್‌, ಸಾ: ಜನತಾ ಕಾಲೋನಿ, ಸುಕಾಲ್‌ಪೇಟೆ ರೋಡ್‌, ಸಿಂಧನೂರು, 
ರಾಯಚೂರು ಜಿಲ್ಲೆ. 
3. ಶ್ರೀ ಮರಿಸ್ವಾಮಿ, ವಕೀಲರು ಬಿನ್‌ ಹುಸೇನಪ್ಪ, ಸಾ: ಅಂಬೇಡ್ಕರ್‌ ಹಿಂದುಗಡೆ ಸುಕಾಲ್‌ಪೇಟೆ, ಸಿಂಧನೂರು, ಜಿಲ್ಲೆ: 
ರಾಯಚೂರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 576 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೬೫ 





ಅಧಿಸೂಚನೆ 
ಸಂಖ್ಯೆ: ಸಿಒ 95 ಸಿಎನ್‌ಎಸ್‌ 2010, ಬೆ೦ಗಳೂರು, ದಿನಾ೦ಕ: 26ನೇ ಮೇ, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ ಉಪ ಪ್ರಕರಣ (1) & ಪಕರಣ 53ಎ 
ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕ೦ಡ ವ್ಯಕ್ತಿಗಳನ್ನು ದಾವಣಗೆರೆ ಜಿಲ್ಲೆ ಹರಿಹರ 
ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಹರಿಹರ ಮತ್ತು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಹರಿಹರ ಇವುಗಳ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
ಹರಿಹರ ತಾಲ್ಲೂಕಿನ ವ್ಯವಸಾಯೋತ್ಸನ್ನ ಮಾರಾಟ ಸಹಕಾರ ಸಂಘ ನಿ. ಹರಿಹರ ಪ್ರಕರಣ 29(1)ರ ಅಡಿಯಲ್ಲಿ 
1. ಶ್ರೀಮತಿ ಜಿ.ಕೆ. ಕವಿತಾ ಕೋಂ ಕೊಟ್ರಯ್ಯ, ಜಿ.ಎಂ. ಗುಳದಳ್ಳಿ 
2. ಶ್ರೀ ಆಂಜನೇಯ ಬಿನ್‌ ಹನುಮಂತಪ್ಪ ಮಲೇಬೆನ್ನೂರು 
3. ಶ್ರೀ ಎಂ.ಜಿ. ಚೆನ್ನಬಸಪ್ಪ ಬಿನ್‌ ಶಿವಲಿಂಗಪ್ಪ, ಮಿಟ್ಟಕಟ್ಟೆ 
ಪ್ರಕರಣ 53ಎ ಅಡಿಯಲ್ಲಿ 
1. ಶ್ರೀ ರವಿಗೌಡ ಬಿನ್‌ ನಾಗಪ್ಪ ಬಸಟ್ಟಿ ಮೂಗಿನಗೊಂದಿ. 
ಹರಿಹರ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಹರಿಹರ 
ಶ್ರೀ ಕರಿಬಸಪ್ಪ ಬಿನ್‌ ಸಿದ್ದಪ್ಪ, ಕುಣಿಬೆಳೆಕೆರೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 577 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಸಿಒ 142 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 27ನೇ ಮೇ, 2010 
ಈ ಹಿಂದೆ ಸರ್ಕಾರದಿಂದ ಮಾಡಿರುವ ಎಲ್ಲಾ ನಾಮನಿರ್ದೇಶನಗಳನ್ನು ರದ್ದುಪಡಿಸಿ, ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 29ರ ಉಪ ಪ್ರಕರಣ («1ರ ಮೇರೆಗೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಭಾಲ್ಕಿ ತಾಲ್ಲೂಕಿನ ಕೃಷಿ 
ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಭಾಲ್ಕಿ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡುತ್ತದೆ. 
1. ಶ್ರೀ ನಾಮದೇವರಾವ ಸುಬ್ಬರಾವ ಪವಾರ, ಬೀದರ್‌ ಬೇಸ, ಭಾಲ್ಕಿ. 
2. ಶ್ರೀ ರಾಜಕುಮಾರ ಹಣಮಂತ ಸಿಂಧೆ, ವಡ್ಡರಗಲ್ಲಿ, ಭಾಲ್ಕಿ 
3. ಶ್ರೀಮತಿ ರೇಣುಕಾ ಮಲ್ಲಿಕಾರ್ಜುನ ಜ್ಯೋತೇಪ್ಪಾ, ಗಂಜ ಏರಿಯಾ, ಭಾಲ್ಕಿ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 578 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ 
ಕಂದಾಯ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಕಂಇ 84 ಎಲ್‌ಆರ್‌ಎ 2010, ಬೆಂಗಳೂರು, ದಿನಾಂಕ: 24ನೇ ಏಪ್ರಿಲ್‌, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 221 ಎಲ್‌ಆರ್‌ಎ 2009 ದಿನಾಂಕ:16.12.2009ರ ಪಟ್ಟಿಯ ಕ್ರಸಂ.3 ರಲ್ಲಿ 
“ಶ್ರೀ ಯಲ್ಲಪ್ಪ ಚೌಗುಲೆ ಸಾ: ಸುಳಗಾ” ಇವರ ಬದಲಾಗಿ “ಶ್ರೀ ಪರುಶುರಾಮ್‌ ತುಪ್ಪಟ್‌'' ಸಾ: ಸುಳಾಗಾ, ಬೆಳಗಾವಿ 
ತಾಲ್ಲೂಕು, ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣ ಗೌಡ 
ಪಿ.ಆರ್‌. 579 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


೫೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 





HOME SECRETARIAT 
NOTIFICATION 
No. HD 266 PCR 2007, Bangalore, Dated: 20" May 2010 
In exercise of the powers conferred by section 15 of the Scheduled Castes and Scheduled Tribes 
(Prevention of Atrocities) Act, 1989 (Central Act 33 of 1989) and in partial modifications of the 
notifications issued in this behalf, the Government of Karnataka, hereby specify that the public 
prosecutors attached to the District and Sessions Courts, Chikkaballapur and Ramanagar shall be the 
Special Public Prosecutors for the purposes of conducting the cases in the Special Courts constituted 
under section 14 of the said Act in respect of the Districts of Chikkaballapur and Ramanagar. 
By Order and in the name of the Governor of Karnataka, 
P. SHIVARAMA BHAT 
P.R. 580 Under Secretary to Government, 
Home Department (Crimes). 
ಉನ್ನತ ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಕ್ರಮಾಂಕ: ಇಡಿ 82 ಯುಆರ್‌ಸಿ 2010, ಬೆಂಗಳೂರು, ದಿನಾಂಕ: 26ನೇ ಮೇ, 2010 
ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಅಧಿನಿಯಮ, 2009ರ ಪ್ರಕರಣ 68 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ 
ಪ್ರೊ: ಮಲ್ಲೇಪುರಂ ಜಿ. ವೆಂಕಟೇಶ್‌, ವಿಶೇಷಾಧಿಕಾರಿಗಳು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಬೆ೦ಗಳೂರು, ಇವರನ್ನು 
ಕೂಡಲೇ ಜಾರಿಗೆ ಬರುವಂತೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳನ್ನಾಗಿ ನಾಲ್ಕು ವರ್ಷಗಳ ಅವಧಿಗೆ 
ಅಥವಾ ಸದರಿಯವರಿಗೆ 65 ವರ್ಷಗಳು ವಯಸ್ಸಾಗುವವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ನೇಮಕ 
ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಬಿ. ಉಳವಿ 
ಪಿ.ಆರ್‌. 581 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಉನ್ನತ ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 122 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ: 29ನೇ ಮೇ, 2010 
ಶ್ರೀ ಎಸ್‌. ಗುರುರಾಜ ಐತಾಳ್‌, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು) ನಿಯಮಗಳು 1977ರ ನಿಯಮ 26(2)ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ನಿಯಮಗಳಲ್ಲಿನ 
ಷರತ್ತಿಗಳಿಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಉಡುಪಿ ಜಿಲ್ಲೆಯ ಅಪರ ಸರ್ಕಾರಿ 
ವಕೀಲರನ್ನಾಗಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಾ. ಮಹಾಲಕ್ಷ ಮ್ಮ 
ಪಿ.ಆರ್‌. 582 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೬೭ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 181 ಎಫ್‌ಡಬ್ಲು ಕಾಲ್‌ 2009 (1), ಬೆ೦ಗಳೂರು, ದಿನಾಂಕ: 1ನೇ ಜೂನ್‌, 2010 
ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, 1972ರ ಸೆಕ್ಷನ್‌ 38 (ಟಿ) ರನ್ವಯ ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 293 
ಎಫ್‌ಡಬ್ಲ್ಯುಎಲ್‌ 2006 ದಿನಾ೦ಕ: 16.07.2009ರಲ್ಲಿ ರಚಿಸಲಾದ ರಾಜ್ಯ ಮಟ್ಟದ ಹುಲಿ ಸಂರಕ್ಷಣಾ ಚಾಲನಾ ಸಮಿತಿ (State 
Level Steering Committee of Tiger Conservation) ಗೆ ಉಪಾಧ್ಯಕ್ಷರಾಗಿ ಶ್ರೀ ಅನಿಲ್‌ ಕುಂಬ್ಳೆ, ಉಪಾಧ್ಯಕ್ಷರು, ರಾಜ್ಯ 
ವನ್ಯಜೀವಿ ಮಂಡಳಿ, ಬೆಂಗಳೂರು ಇವರನ್ನು ಉಪಾಧ್ಯಕ್ಷರಾಗಿದ್ದ, ಅಧ್ಯಕ್ಷರು, ಪಶ್ಚಿಮ ಘಟ್ಟ ಕಾರ್ಯಪಡೆ ಇವರ ಬದಲಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. ಕಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
FOREST, ECOLOGY AND ENVIRONMENT SECRETARIAT 
NOTIFICATION 
No. FEE 181 FWL 2009-ll, Bangalore, Dated: 1° June 2010 
Sri Anil Kumble, Vice-Chairperson, State Board for Wildlife, Bangalore is hereby appointed as 
Vice President of the Governing Body of the Tiger Foundation Constituted vide Government Order No. 
FEE 104 FWL 2007-P1 dated 02.03.2009 in place of the Principal Secretary to Government, Forest, 
Ecology and Environment Department, and the Principal Secretary to Government, Forest, Ecology, and 
Environment Department is appointed as member of the above foundation with immediate effect and until 
further orders. 
By Order and in the name of the Governor of Karnataka, 
P.R. KALAVATHI 
P.R. 583 Under Secretary to Government, 
Forest, Ecology & Environment Department. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 2 ಎಲ್‌ಎಸ್‌ಐ 2010, ಬೆಂಗಳೂರು, ದಿನಾಂಕ: 29ನೇ ಮೇ, 2010 
ಕಾ.ರಾ.ವಿ. ಕಾಯ್ದೆಯ (ಕೇಂದ್ರ ಕಾಯ್ದೆ 1948ರ 34) ಸೆಕ್ಷನ್‌ 87ರ ಜೊತೆ ಓದಲಾದ ಸೆಕ್ಷನ್‌ 91-ಎ ಪ್ರಕಾರ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಕಂಪನಿಗಳಿಂದ ಕಾರಾವಿ ಕಾಯ್ದೆಯಿಂದ 
ದಿನಾಂಕ: 01.01.2010 ರಿ೦ದ 31.12.2010ರ ಅವಧಿಗೆ ಏನಾಯ್ತಿ ನೀಡಿದೆ. 


1) ಮೆ: ೧8೧6 2 ಟೊಬ್ಯಾಕೊ ಪ್ರಾಡಕ್ಟ್ಸ್‌ ಕಂಪನಿ, ಬೆಳ್ತಂಗಡಿ 

2) ಮೆ: ಪರ್‌ಭುದಾಸ್‌ ಕಿಶೋರ್‌ದಾಸ್‌ ಟೊಬ್ಯಾಕೊ ಪ್ರಾಡಕ್ಟ್ಸ್‌ (ಪ್ರೈ) ಲಿ. ಮಂಗಳೂರು 
3) ಮೆ: ಜೆ.ಪಿ. ಟೊಬ್ಯಾಕೊ ಪ್ರಾಡಕ್ಟ್ಸ್‌ (ಪ್ರೈ.) ಲಿ. ಮಂಗಳೂರು 

4) ಮೆ: ಭಾರತ್‌ ಬೀಡಿ ವರ್ಕ್ಸ್‌ ಪ್ರೈ. ಲಿ. ಮಂಗಳೂರು 

5) ಮೆ: ಸದರನ್‌ ಇಂಡಿಯಾ ಬೀಡಿ ವರ್ಕ್ಸ್‌ ಪ್ರೈ.ಲಿ. ಪುತ್ತೂರು 

6) ಮೆ: ಸೀಜಯ್‌ ಟೊಬ್ಯಾಕೊ ಲಿ. ಮಂಗಳೂರು. 

7) ಮೆ: ಪಿ.ವಿ.ಎಸ್‌. ಬೀಡೀಸ್‌ ಪ್ರೈ.ಲಿ. ಮಂಗಳೂರು 


೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 


ವಿನಾಯ್ಕಿಗೆ ಒಳಪಟ್ಟ ನೌಕರರ ಹೆಸರು, ಪದನಾಮವನ್ನೊಳಗೊಂಡ ಒಂದು ರಿಜಿಸ್ಟರನ್ನು ಮಾಲೀಕರು 
ನಿರ್ವಹಿಸಬೇಕು ಎನ್ನುವ ಷರತ್ತಿಗೆ ಈ ವಿನಾಯ್ತಿಯು ಒಳಪಟ್ಟದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋವಿಂದಸ್ವಾಮಿ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ (ವೈ) ಸೇವೆಗಳು). 
LABOUR SECRETARIAT 
NOTIFICATION 

No. LD 2 1.51 2010, Bangalore, Dated: 29% May 2010 

In exercise of the power conferred by section 87 read with 91-A of the ESI Act (Central Act 34 of 





1948) the Government of Karnataka hereby exempts, the following Companies from the operation of the 
said act for the period of one year from 01.01.2010 to 31.12.2010. 
1) M/s ೧ and J Tobacco Products Company, Belthangadi. 
M/s Prabhudas Kishordas Tobaco Products (Pvt.) Ltd., Mangalore. 
M/s J.P. Tobaco Products Pvt., Ltd., Mangalore. 
M/s Bharath Beedi Works Pvt., Ltd., Mangalore. 
M/s Southern India Beedi Works Pvt., Ltd., Puthur. 
M/s Ceejay Tobaco Ltd., Mangalore. 
M/s P.V.S.Beedies Pvt., Ltd., Mangalore. 
The exemption is granted subject to the following condition: 


ಲ ಜು ಲ ಬ್ರ 


) 
) 
) 
) 
) 
) 


A ಲ್ರಾ 


The employer shall maintain a register showing the names and designation of the exempted 


employees. 
By Order and in the name of the Governor of Karnataka, 
GOVINDASWAMY 
P.R. 584 Desk Officer, 
Labour Department (ESIS (M) Services). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಜ 78 ಎಲ್‌ಡಬ್ಲ್ಯೂಎ 2010, ಬೆಂಗಳೂರು, ದಿನಾಂಕ: 28ನೇ ಮೇ, 2010 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ14) ಕಲಂ ಖಂಡ (ಎನ್‌) 


ಉಪಖಂಡ (6)ರ ಮೇರೆಗೆ ““ಅಂಡಸ್ಟ್ರಿ ಜನರೇಟಿಂಗ್‌ ಪವರ್‌'' ಉದ್ಯಮವನ್ನು ಅಧಿಸೂಚನೆ ಸಂಖ್ಯೆ: ಕಾಇ 141 
ಎಲ್‌ಡಬ್ಲ್ಯೂಎ 2009, ದಿ: 22.12.2009ರಲ್ಲಿ ಸಾರ್ವಜನಿಕ ಉಪಯುಕ್ತ ಸೇವೆ ಎಂಬುದಾಗಿ ನದವ 6 ತಿಂಗಳ 
ಅವಧಿಯವರೆಗೆ ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 

ಸಾರ್ವಜನಿಕ ಹಿತದೃಷ್ಟಿಯಿಂದ ಸದರಿ ಅವಧಿಯನ್ನು ಮುಂದಿನ 6 ತಿಂಗಳ ಅವಧಿಗೆ ಮುಂದುವರಿಸಲು ಸರ್ಕಾರವು 
ಪರಿಗಣಿಸಿದೆ. ಆದುದರಿಂದ, ಕೈಗಾರಿಕಾ ವಿವಾದಗಳ ಆನ ಖು 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ 14) ಕಲಂ 2 
ಖಂಡ (ಎನ್‌) ಉಪಖಂಡ "ರ ಮೇರೆಗೆ ಪ್ರದತವಾದ ಅಧಿಕಾರವನ್ನು ಚಲಾಯಿಸಿ “ಇಂಡಸ್ಟ್ರಿ Be ಪವರ್‌” 
ಉದ್ಯಮವನ್ನು ಸಾರ್ವಜನಿಕ ಅಗತ್ಯ ಸೇವೆ ಎಂಬುದಾಗಿ ದಿ: 02.06.2010 ರಿಂದ ಮುಂದಿನ 6 ತಿಂಗಳ ಅವಧಿಯವರೆಗೆ 
ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌.ಆರ್‌. ಪ್ರಭು 

ಪಿ.ಆರ್‌. 585 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಾರ್ಮಿಕ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೬೯ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 215 ವೆಚ್ಚ-12/10, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌, 2010 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರವು, ಮೆ: ಅಶೋಕ ಲೈಲ್ಯಾಂಡ್‌ ಇವರಿಂದ ಎರಡು ಚಾಸ್ಸಿಗಳನ್ನು 
Mobile Lok Adalat ಮತ್ತು Legal Literacy Chariot ಕಾರ್ಯಕ್ರಮಗಳಿಗೆ ಖರೀದಿಸಲಾಗಿದ್ದು, ಸದರಿ ಬಸ್ಸುಗಳ ಕವಚ 
ನಿರ್ಮಾಣ ಕಾರ್ಯವನ್ನು ಬಿ.ಎಂ.ಟಿ.ಸಿ. ಅವರಿಗೆ ನೇರವಾಗಿ ವಹಿಸಲು, ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಶೋಕ ಎಸ್‌. ಜೀವರಗಿ 
ಪಿ.ಆರ್‌. 586 ಸರ್ಕಾರದ ಉಪ ಕಾರ್ಯದರ್ಶಿ (ಪ್ರಭಾರ), 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಅಧಿಸೂಚನೆ 
ಸಂಖ್ಯೆ: ಆಇ 122 ವೆಚ್ಚ-12/10, ಬೆಂಗಳೂರು, ದಿನಾಂಕ: 22ನೇ ಮಾರ್ಚ್‌, 2010 
ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ದೊಡ್ಡಬ್ಯಾಲದ ಕೆರೆ ಗ್ರಾಮದಲ್ಲಿ 40.92 ಲಕ್ಷ ರೂ.ಗಳ ವೆಚ್ಚದಲ್ಲಿ, ಖನಿಜ 
ತನಿಖಾ ಠಾಣೆಯನ್ನು (Mineral Check Post) ನಿರ್ಮಿಸುವ ಸಂಬಂಧವಾಗಿನ ಕಾಮಗಾರಿಗಳನ್ನು ನೇರವಾಗಿ ನಿರ್ಮಿತಿ 
ಕೇಂದದ ಮೂಲಕ ಕೈಗೊಳ್ಳಲು, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999-ರ ಕಲಂ 
4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಚಂದ್ರಕುಮಾರ್‌ 
ಪಿ.ಆರ್‌. 587 ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಅಧಿಸೂಚನೆ 
ಸಂಖ್ಯೆ: ಆಇ 1432 ವೆಚ್ಚ-12/2009, ಬೆಂಗಳೂರು, ದಿನಾಂಕ: 23ನೇ ಮಾರ್ಚ್‌, 2010 
ಕೆ.ಎಸ್‌.ಆರ್‌.ಟಿ.ಸಿ. ಸಂಸ್ಥೆಯು, ಸ್ಟೀಲ್‌ನ್ನು ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆಯಾದ ಮೆ: Steel Authority of India 
Ltd (SAIL) ಇವರಿಂದ ನೇರವಾಗಿ ಖರೀದಿಸಲು, ಕರ್ನಾಟಕ ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ- 
1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸಾರಿಗೆ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ 
ವಿನಾಯಿತಿಯನ್ನು ನೀಡಿದೆ. 
ಸದರಿ ವಿನಾಯಿತಿಯ ಸಿಂಧುತ್ವವು ದಿನಾಂಕ: 31.03.2012 ರವರೆಗೆ ಮಾತ್ರ ಚಾಲ್ತಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಚಂದ್ರಕುಮಾರ್‌ 
ಪಿ.ಆರ್‌. 588 ಸರ್ಕಾರದ ಉಪ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ). 
ಅಧಿಸೂಚನೆ 
ಸಂಖ್ಯೆ: ಆಇ 178 ವೆಚ್ಚ-12/10, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2010 
ವಿಶ್ವ ಬಂಡವಾಳ ಹೂಡಿಕೆದಾರರ ಸಮ್ಮೇಳನ (01) 2010ರ ಜೂನ್‌ ತಿಂಗಳ 3 ಮತ್ತು 4ನೇ ದಿನಾಂಕಗಳಂದು 
ನಡೆಯಲಿದ್ದು, ಇದಕ್ಕೆ ಸಂಬಂಧಿಸಿದ ಮಾಧ್ಯಮ ಪ್ರಚಾರ ಹಾಗೂ ಹೊಸದಾಗಿ ವಿನ್ಯಾಸ ಮಾಡಿದ ಪ್ರಚಾರ ಸಾಮಗ್ರಿಗಳನ್ನು 


೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 


ಮುದ್ರಣ ಮಾಡುವ ಕೆಲಸವನ್ನು, ರಾಜ್ಯ ಸರ್ಕಾರದ ಅಂಗ ಸಂಸ್ಥೆಯಾದ ಮಾರ್ಕೆಟಿಂಗ್‌ ಕನ್ಸ್‌ಲ್‌ಟೆಂಟ್ಸ್‌ ಅಂಡ್‌ ಏಜೆನ್ಲೀಸ್‌ 





ಲಿಮಿಟೆಡ್‌ (MC&ಸಿ) ಅವರಿಗೆ ನೇರವಾಗಿ ವಹಿಸುವ ಸಲುವಾಗಿ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ 


ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಎನ್‌. ಶ್ರೀಧರ 
ಸರ್ಕಾರದ ಸಹ ಕಾರ್ಯದರ್ಶಿ, 


ಪಿ.ಆರ್‌. 589 
ಆರ್ಥಿಕ ಇಲಾಖೆ (ಆಡಳಿತ). 


ಅಧಿಸೂಚನೆ 
ಸಂಖ್ಯೆ: ಆಇ 226 ವೆಚ್ಚ-12/10, ಬೆಂಗಳೂರು, ದಿನಾಂಕ: 25ನೇ ಮಾರ್ಚ್‌, 2010 
Urban Property Ownership Records (UPOR) ಪ್ರಾಜೆಕ್ಟ್‌ಗಾಗಿ ಅಗತ್ಯವಿರುವ ಲೇಖನ ಸಾಮಗಿಗಳನ್ನು ರೂ. 
40.00 ಲಕ್ಷಗಳ ವೆಚ್ಚದಲ್ಲಿ, Mysore Sales International Limited (MSIL) ನಿಂದ ನೇರವಾಗಿ ಖರೀದಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 


ಕಂದಾಯ ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎ.ಎನ್‌. ಶ್ರೀಧರ 
ಸರ್ಕಾರದ ಸಹ ಕಾರ್ಯದರ್ಶಿ, 


ಪಿ.ಆರ್‌. 590 
ಆರ್ಥಿಕ ಇಲಾಖೆ (ಆಡಳಿತ). 


ಕೃಷಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ 20 ಕೃಜಮಂ 2010, ಬೆಂಗಳೂರು, ದಿನಾಂಕ: 1ನೇ ಜೂನ್‌, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕೃತೋಇ 52 ಕೃಣಮಂ 2008, ದಿನಾಂಕ : 18.12.2008ಲ್ಲಿ ಕರ್ನಾಟಕ ರಾಜ್ಯ 


ಬೀಜ ಪ್ರಮಾಣನ ಸಂಸ್ಥೆಯ ಆಡಳಿತ ಮಂಡಳಿಗೆ ನೇಮಿಸಿದ ಈ ಕೆಳಕಂಡ ಸದಸ್ಯರ ನೇಮಕಾತಿಯನ್ನು ಈ ಕೂಡಲೇ ಜಾರಿಗೆ 


ಬರುವಂತೆ ರದ್ದುಪಡಿಸಿ ಆದೇಶಿಸಿದೆ. 





ಹೆಸರು ಬೀಜ ಉತ್ಪಾದನಾ ಪ್ರತಿನಿಧಿಗಳು 


(೮ 


2 
© 





ಪ್ರಸಿಡೆಂಟ್‌, ಕರ್ನಾಟಕ ರಾಜ್ಯ ಪ್ರಮಾಣಿತ 


1 |ಶೀ ಎಸ್‌. ಚಂದ್ರಶೇಖರಪ್ಪ ದಾವಣಗೆರೆ 
ಬೀಜೋತ್ಪಾದಕರ ಘೋರಂ (ರಿ) 





ಬೀಜ ಉತ್ಪಾದಕರು 
ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಮಾಣಿತ 
ಬೀಜೋತ್ಪಾದಕರ ಘೋರಂ (ರಿ) 

ರೈತ ಸಮುದಾಯ 
ಪ್ರಗತಿಪರ ರೈತರು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಮಂಜುನಾಥ ಪಾಟೀಲ್‌ 
ಪೀಠಾಧಿಕಾರಿ-2, ಕೃಷಿ ಇಲಾಖೆ. 


2 |ಶೀ ಆರ್‌.ಜಿ ಪರಮಶಿವಪ್ಪ, ರಾಂಪುರ, ದಾವಣಗೆರೆ 





3 |ಶ್ರೀ ನಾರಾಯಣ ಪಿ. ಸಪಾರೆ, ಬಾಗಲಕೋಟೆ 











ಹೆಸರು 


(೮೬ 
2೭ 
(©) 











ಶ್ರೀ ಸಿ.ಹೆಚ್‌. ಗೌಡ, 


ಹ 








ಪಿ.ಆರ್‌. 591 





ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೭೧ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 4 SMR 2006, Bangalore, dated: 27% June 2010 

The draft of the following rules further to amend the Karnataka Government Servants’ (Medical 
Attendance) Rules, 1963, which the Government of Karnataka proposes to make in exercise of the 
powers conferred by sub-section (1) of section 3 read with section 8 of the Karnataka State Civil Services 
Act, 1978 (Karnataka Act 14 of 1990) is hereby published as required by clause (a) of sub-section (2) of 
section 3 of the said Act for the information of persons likely to be affected thereby and notice is hereby 
given that the said draft will be taken into consideration after fifteen days from the date of its publication 
in the Official Gazette. 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Secretary to Government, 
Department of Personnel and Administrative Reforms, Vidhana Soudha, Bangalore-560 001. 

DRAFT RULES 

1. Title and commencement:- (1) These rules may be called the Karnataka Government 
Servants” (Medical Attendance )(Amendment) Rules, 2010. 

(2) They shall come into force from the date of their publication in the Official Gazette. 

2. Amendment of rule 8:- In the Karnataka Government Servants’ (Medical Attendance) Rules, 
1963 (hereinafter referred to as the said rules), in rule 8, in the proviso to sub-rule (3) after the words “in 
Schedule I” the words “and Schedule Il” shall be inserted. 

3. Amendment of rule 14:- In the said rules, in rule 14, in sub-rule (3) after the words 
“SCHEDULE-I the words ‘and SCHEDULE II shall be inserted. 

4. Insertion of Schedule ||:- In the said rules, after Schedule-l the following new Schedule-ll 
shall be inserted, namely:- 

“SCHEDULE-II™ 
(see proviso to rule 8(3) and rule 14(3)) 
a) Ayurveda 

1. Shree Dharmasthala Manjunatheshwara Ayurveda Hospital, Udupi P.O. Kuthpady, 
Kuthpady-574118, Udupi District. 

2. Shree Dharmasthala Manjunatheshwara College of Ayurveda Hospital, P.B.No.164, 
Thanniruhalla, B.M.Road, Hassan-573 201 

3. Amruth Ayurveda Nursing Home (FRLHT), 74/2, Jarakabande Kaval, Post Attur, Via 
Yelahanka, Bangalore-560 106. 

4. Santhigiri Ayurveda & Siddha Hospital, No.2/2, ARS Mansion, New Mico Factory Road, Opp. 
Govt. High School, Adugodi, Bangalore-560 030. 

5. Atreya Ayurvedic Medical College, Hospital & Research Centre, Kakkalli Road, Kodigehalli 
Post, Doddaballapur Taluk, Bangalore Rural District-561 203. 

6. Shree Kalabyraveswara Swamy Ayurveda Medical College and Hospital, No.10, Pipeline 
Road, RPC Layout, Vijayanagar 2" Stage, Bangalore-560 040. 


೫೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 





0) Naturopathy 
1. Shree Dharmasthala Manjunatheshwara College of Naturopathy and Yogic Sciences, Ujire- 
574 240, Dakshina Kannada District. 
2. Nature Cure Hospital, No.1537/1, 9" Main Road, qd Block, Jayanagar, Bangalore-560 011. 
By Order and in the name of the Governor of Karnataka, 
PADMARAJU 
Under Secretary to Government (1/0), 
Department of Personnel and Administrative Reforms 
(Service Rules-2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 4 ಎಸ್‌ಎಂಆರ್‌ 2006, ಬೆಂಗಳೂರು, ದಿನಾಂಕ: 2ನೇ ಜೂನ್‌ 2010 
ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಅಧಿನಿಯಮ 1978 (1990 ರ ಕರ್ನಾಟಕ ಅಧಿನಿಯಮ 14) ರ 8 ನೇ 
ಪಕರಣದೊಂದಿಗೆ ಓದಲಾದ, 3ನೇ ಪಕರಣದ (0) ನೇ ಉಪ ಪಕರಣದ ಮೂಲಕ ಪದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು 1963 ರ ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ)ನಿಯಮಗಳನ್ನು 
ಮತ್ತಷ್ಟು ತಿದ್ದುಪಡಿ ಮಾಡುವ ಈ ಮುಂದಿನ ನಿಯಮಗಳ ಕರಡನ್ನು, ಸದರಿ ಅಧಿನಿಯಮದ 3 ನೇ ಪಕರಣದ (2) ನೇ 
ಉಪ ಪಕರಣದ (ಎ) ಖಂಡದ ಮೂಲಕ ಅಗತ್ಯ ಪಡಿಸಲಾದಂತೆ, ಅದರಿಂದ ತೊಂದರೆಗೊಳಗಾಗಬಹುದಾದ ಎಲ್ಲಾ ವ್ಯಕ್ತಿಗಳ 
ಮಾಹಿತಿಗಾಗಿ ಪಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು ಅದು ಅಧಿಕೃತ ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ ಹದಿನೈದು 
ದಿನಗಳ ತರುವಾಯ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 
ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಮೇಲೆ ನಿಗದಿಪಡಿಸಿದ ಅವಧಿಯು 
ಮುಕ್ತಾಯವಾಗುವುದಕ್ಕೆ ಮೊದಲು ಯಾರೇ ವ್ಯಕ್ತಿಯಿ೦ದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು 
ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆಗಳು ಮತ್ತು ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು 
ಆಡಳಿತ ಸುಧಾರಣೆ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, ವಿಧಾನಸೌಧ, ಬೆ೦ಗಳೂರು-560001 ಇವರಿಗೆ 
ಸಲ್ಲಿಸಬಹುದು. 
ಕರಡು ನಿಯಮಗಳು 
1. ಶೀರ್ಷಿಕೆ ಮತ್ತು ಪಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) 
(ತಿದ್ದುಪಡಿ) ನಿಯಮಗಳು 2010 ಎಂದು ಕರೆಯತಕ್ಕದ್ದು. 
(2) ಈ ನಿಯಮಗಳು ಅಧಿಕೃತ ರಾಜ್ಯಪತದಲ್ಲಿ ಪಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2. ನಿಯಮ 8 ರ ತಿದ್ದುಪಡಿ:- ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963 ರ 
(ಇನ್ನು ಮುಂದೆ ಸದರಿ ನಿಯಮಗಳೆಂದು ಉಲ್ಲೇಖಿಸಿದೆ) ನಿಯಮ 8 ರ ಉಪ ನಿಯಮ (3) ರ ಷರತ್ತಿನಂತೆ ಅನುಸೂಚಿ-1 
ರ ಪದಗಳ ನಂತರ "ಮತ್ತು ಅನುಸೂಚಿ-1"` ಎಂದು ಸೇರಿಸತಕ್ಕದ್ದು. 
3. ನಿಯಮ 14 ರ ತಿದ್ದುಪಡಿ:- ಸದರಿ ನಿಯಮಗಳು, ನಿಯಮ 14 ರ ಉಪ ನಿಯಮ (4) ರ `'ಅನುಸೂಚಿ-!' 
ಪದಗಳ ನಂತರ "ಮತ್ತು ಅನುಸೂಚಿ ॥`' ಎಂದು ಸೇರಿಸತಕ್ಕದ್ದು. 
4. ಅನುಸೂಚಿ ॥ ರ ಸೇರ್ಪಡೆ: ಸದರಿ ನಿಯಮಗಳ ಅನುಸೂಚಿ | ರ ನಂತರ, ಈ ಕೆಳಕಂಡ ಹೊಸ 
ಅನುಸೂಚಿ-॥ ನ್ನು ಸೇರ್ಪಡೆಗೊಳಿಸತಕ್ಕದ್ದು, ಎಂದರೆ:- 
ಅನುಸೂಚಿ-॥ 
(ನಿಯಮ 8 (3) ಹಾಗೂ 14 (3)ರ ಷರತ್ತು ನೋಡುವುದು) 
ಅ) ಆಯುರ್ವೇದ 
1, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಹಾಸ್ಪಿಟಲ್‌, ಉಡುಪಿ ಪೋಸ್ಟ್‌ ಕುತಪಾಡಿ, ಕುತಪಾಡ-574 
118, ಉಡುಪಿ ಜಿಲ್ಲೆ. 


ಭಾಗ - 


೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೭೩ 





pp 


ಪಿ.ಆರ್‌. 


ನಿಗದಿತ 
ಸಾರಿಗೆ 


ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್‌ ಆಫ್‌ ಆಯುರ್ವೇದ ಹಾಸ್ಪಿಟಲ್‌, ಪೋಸ್ಟ್‌ ಬಾಕ್ಸ್‌ ನಂ.164, 
ತನ್ನೀರುಹಳ್ಳ, ಬಿ.ಎಂ.ರಸ್ತೆ ಹಾಸನ-573 201. 
ಅಮೃತ ಆಯುರ್ವೇದ ನರ್ಸಿಂಗ ಹೋಂ (೧೧೬೯೧17), 74/2, ಜಾರಕಬಂಡೆ ಕಾವಲ್‌, ಪೋಸ್ಟ್‌ ಅತ್ತೂರ್‌, 
ಯಲಹಂಕ ಮಾರ್ಗ, ಬೆಂಗಳೂರು-560 106. 
ಶಾಂತಿಗಿರಿ ಆಯುರ್ವೇದ ಮತ್ತು ಸಿದ್ಧ ಹಾಸ್ಪಿಟಲ್‌, ನಂ.2/2, ಎಆರ್‌ಎಸ್‌ ಮ್ಯಾನ್ಸನ್‌. ಹೊಸ ಮೈಕೊ ಫ್ಯಾಕ್ಟರಿ ರಸ್ತೆ 
ಸರ್ಕಾರಿ ಪೌಢ ಶಾಲೆಯ ಮುಂಭಾಗ, ಆಡುಗೋಡಿ. ಬೆ೦ಗಳೂರು-560 030. 
ಆತ್ರೇಯ ಆಯುರ್ವೇದಿಕ್‌ ವೈದ್ಯಕೀಯ ಕಾಲೇಜು, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕಾಕಳ್ಳಿ ರಸ್ತೆ ಕೊಡಿಗೇಹಳ್ಳಿ 
ಪೋಸ್‌ ಸ ದೊಡ್ಡಬಳ್ಳಾಪುರ ಡಿ ಬೆಂಗಳೂರು ಗಾಮಾಂತರ ಜಿಲ್ಲೆ-561 203. 
ಶೀ ಕಾಲಭೈರವೇಶ್ವರ. ಸ್ವಾಮಿ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪ ಸ್ಪತ್ರೆ, ನಂ. 10, ಪೈಪಲೈನ್‌ ರಸ್ತೆ, 
ತರ್‌ಪಿಸಿ ಟಣ್‌ ವಸ 2ನೇ ಹಂತ, ಕಾಕ 560 040. 
ಬ) ಪಕೃತಿ ಚಿಕಿತ್ಸೆ (ನ್ಯಾಚುರೋಪತಿ) 
ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಇರ ಆಫ್‌ ನ್ಯಾಚುರೋಪತಿ ಅಂಡ್‌ ಯೋಗಿಕ್‌ ಸೈನ್ಸಸ್‌, ಉಜಿರೆ-574 
540, ದಕ್ಷಿಣ ಕನ್ನಡ ಜಿಲ್ಲೆ. 
ನೇಚರ್‌ ಕ್ಯೂರ್‌. ಹಾಸ್ಪಿಟಲ್‌, ನಂ. 15371, 9ನೇ ಮುಖ್ಯರಸ್ತೆ 3ನೇ ಬ್ಲಾಕ್‌, ಜಯನಗರ, 
ಬೆಂಗಳೂರು-560 011. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ), 
602 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
(ಸೇವಾ ನಿಯಮಗಳು-2). 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 66 RIC 2010, ಬೆಂಗಳೂರು, ದಿನಾಂಕ: 17ನೇ ಮೇ 2010 
ಸಾರ್ವಜನಿಕ ಮಾಹಿತಿ ಕೋರಿ ಬಹಳಷ್ಟು ಅರ್ಜಿಗಳು ಬರುತ್ತಿದ್ದು, ಅವುಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ 
ಅವಧಿಯಲ್ಲಿ ವಿಲೇ ಮಾಡುವುದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿಂದ 
ಇಲಾಖೆಯಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಇವರನ್ನು ರಾಜ್ಯ ಸಾರ್ವಜನಿಕ ಮಾಹಿತಿ 


ಅಧಿಕಾರಿಯನ್ನಾಗಿ ನೇಮಕ ಮಾಡಿರುವ ಬಗ್ಗೆ ಈ ಹಿಂದೆ ಹೊರಡಿಸಿರುವ ಅಧಿಸೂಚನೆಯನ್ನು ರದ್ದುಗೊಳಿಸುತ್ತಾ, ಮಾಹಿತಿ 
ಹಕ್ಕು ಅಧಿನಿಯಮ, 2005ರ ಸೆಕ್ಷನ್‌ 5(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಾರಿಗೆ ಇಲಾಖೆಗೆ (ಸಚಿವಾಲಯ) 
ಸಂಬಂಧಿಸಿದಂತೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಮತ್ತು ಮೇಲ್ಮನವಿ 
ಪ್ರಾಧಿಕಾರಗಳನ್ನು ಈ ಕೆಳಕಂಡಂತೆ ನೇಮಕ ಮಾಡಲಾಗಿದೆ. 


ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ಪದನಾಮ, ಮತ್ತು ಇತರೆ ವಿವರಗಳು: 
(1) ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಶ್ರೀ ಎಂ. ಹರಿಹರಸ್ವಾಮಿ, 
ಶಾಖಾಧಿಕಾರಿ, ರಾಜ್ಯ ಸಾರಿಗೆ ಸಂಸ್ಥೆಗಳ ಶಾಖೆ-1, 
ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಕೊಠಡಿ ಸಂಖ್ಯೆ:101, 1ನೇ ಮಹಡಿ, 
ಬಹುಮಹಡಿ ಕಟ್ಟಡ, ಬೆ೦ಗಳೂರು-01, ದೂರವಾಣಿ ಸಂಖ್ಯೆ:080-22032914. 
ರಾಜ್ಯ ಸಹಾಯಕ ಸಾರ್ವಜನಿಕ ಮಾಶಿತಿ ಅಧಿಕಾರಿ:- 
ಶ್ರೀಮತಿ ಚಂದ್ರಕಾಂತ 
ಹಿರಿಯ ಸಹಾಯಕರು, ಸಾರಿಗೆ ಶಾಖೆ-।, ಸಾರಿಗೆ ಇಲಾಖೆ, 
ಕೊಠಡಿ ಸಂಖ್ಯೆ:101, 1ನೇ ಮಹಡಿ, ಬಹುಮಹಡಿ ಕಟ್ಟಡ, 
ಬೆ೦ಗಳೂರು-01, ದೂರವಾಣಿ ಸಂಖ್ಯೆ:080-22032914. 


೫೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 





ವಿಷಯಗಳು:-ಶಾಖಾಧಿಕಾರಿ (ರಾಜ್ಯ ಸಾರಿಗೆ ಉದ್ದಿಮೆಗಳ ಶಾಖೆ): ಇವರು ಸದರಿ ಶಾಖೆಯ ಪ್ರಭಾರದಲ್ಲಿರುತ್ತಾರೆ. 
ಇವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ 
ಸಂಸ್ಥೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಡಿ.ದೇವರಾಜ ಅರಸ್‌ ಟ್ರಕ್‌ ಟರ್ಮಿನಲ್ಸ್‌ ಲಿಮಿಟೆಡ್‌ ಸಂಸ್ಥೆ, 
ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಇವರು ಕರ್ನಾಟಕ ಸಚಿವಾಲಯದ ಕೈಪಿಡಿಯಲ್ಲಿ 
ನಮೂದಿಸಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕಾರ ಇವರು ಸಾರಿಗೆ 
ಸಚಿವಾಲಯದ ರಾಜ್ಯ ಸಾರಿಗೆ ಉದ್ದಿಮೆಗಳ ಶಾಖೆಗೆ ಸಂಬಂಧಿಸಿರುವಂತೆ ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಸಹ 
ಆಗಿರುತ್ತಾರೆ. 
(ii) ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಶ್ರೀ ಹೆಚ್‌.ಬಿ. ರಘುನಾಥ್‌, 
ಪೀಠಾಧಿಕಾರಿ, ಸಾರಿಗೆ ಶಾಖೆ-2, 
ಕರ್ನಾಟಕ ಸರ್ಕಾರದ ಸಚಿವಾಲಯ, ಬಹುಮಹಡಿ ಕಟ್ಟಡ, 
ಬೆಂಗಳೂರು-01 ದೂರವಾಣಿ ಸಂಖ್ಯೆ/080-22032014. 
ರಾಜ್ಯ ಸಹಾಯಕ ಸಾರ್ವಜನಿಕ ಮಾಶಿತಿ ಅಧಿಕಾರಿ:- 
ಟಿ.ಎನ್‌.ನರಸಿಂಹರಾಜು 
ಹಿರಿಯ ಸಹಾಯಕರು, ಸಾರಿಗೆ ಶಾಖೆ-2, ಸಾರಿಗೆ ಇಲಾಖೆ, 
ಬಹುಮಹಡಿ ಕಟ್ಟಡ, 
ಬೆಂಗಳೂರು-01, ದೂರವಾಣಿ ಸಂಖ್ಯೆ:080-22032014. 
ವಿಷಯಗಳು:-ಪೀಠಾಧಿಕಾರಿ(ಮೋಟಾರು ವಾಹನಗಳ ಶಾಖೆ): ಇವರು ಸದರಿ ಶಾಖೆಯ ಪ್ರಭಾರದಲ್ಲಿರುತ್ತಾರೆ. ಇವರು 
ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ ಗೊತ್ತುಪಡಿಸಿದ ಕಾರ್ಯವಿಧಾನದ ಪ್ರಕಾರ ಕಾರ್ಯ ನಿರ್ವಹಿಸುತ್ತಾರೆ. ಇವರು ಸಾರಿಗೆ 
ಇಲಾಖೇಕ್ಷೇತ್ರ ಇಲಾಖೆ)ಗೆ-ಸಾರಿಗೆ ಆಯುಕ್ತರ ಕಛೇರಿಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಇವರು 
ಮಾಹಿತಿ ಹಕ್ಕು ಅಧಿನಿಯಮ, 2005 ರ ಪ್ರಕಾರ ಸಾರಿಗೆ ಸಚಿವಾಲಯದ ಮೋಟಾರು ವಾಹನಗಳ ಶಾಖೆಯ ರಾಜ್ಯ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯೂ ಸಹ ಆಗಿರುತ್ತಾರೆ. 
(111) ರಾಜ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ: 
ಶ್ರೀ ಪಿ.ಎಸ್‌. ಪ್ರಭಾಕರ, 
ಶಾಖಾಧಿಕಾರಿ, ಸ್ವೀಕೃತಿ, ರವಾನೆ ಮತ್ತು ಸಮನ್ವಯ ಶಾಖೆ, 
ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಕೊಠಡಿ ಸಂಖ್ಯೆ:101, 1ನೇ ಮಹಡಿ, ಬಹುಮಹಡಿ ಕಟ್ಟಡ, 
ಬೆ೦ಗಳೂರು-01, ದೂರವಾಣಿ ಸಂಖ್ಯೆ:080-22032336. 
ರಾಜ್ಯ ಸಹಾಯಕ ಸಾರ್ವಜನಿಕ ಮಾಶಿತಿ ಅಧಿಕಾರಿ:- 
ಶ್ರೀ.ಎಸ್‌. ನಾರಾಯಣಸ್ವಾಮಿ 
ಸಹಾಯಕ, ಸಮನ್ವಯ ಶಾಖೆ, ಸಾರಿಗೆ ಇಲಾಖೆ 
ಕರ್ನಾಟಕ ಸರ್ಕಾರದ ಸಚಿವಾಲಯ, 
ಕೊಠಡಿ ಸಂಖ್ಯೆ:101, 1ನೇ ಮಹಡಿ, ಬಹುಮಹಡಿ ಕಟ್ಟಡ, 
ಬೆ೦ಗಳೂರು-01, ದೂರವಾಣಿ ಸಂಖ್ಯೆ:080-22032336. 
ವಿಷಯಗಳು:-ಶಾಖಾಧಿಕಾರಿ, ಸ್ವೀಕೃತಿಗಳು, ರವಾನೆ ಮತ್ತು ಸಮನ್ವಯ: ಇವರು ಶಾಖೆಯ ಪ್ರಭಾರದಲ್ಲಿರುತ್ತಾರೆ. ಇವರು 
ಸ್ವೀಕೃತಿಗಳು, ಪ್ರಕಟಣೆಗಳು ಮತ್ತು ಸಮನ್ವಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಿರ್ವಹಿಸುತ್ತಾರೆ. ಸಾರಿಗೆ ಸಚಿವಾಲಯಕ್ಕೆ 
ಸಂಬಂಧಪಟ್ಟ ವಿವಿಧ ಸಭೆಗಳನ್ನು ನಡೆಸುವಲ್ಲಿ ಉಪ ಕಾರ್ಯದರ್ಶಿ ಮತ್ತು ಅಧೀನ ಕಾರ್ಯದರ್ಶಿಗೆ ಇವರು ನೆರವು 
ನೀಡುತ್ತಾರೆ. ಇವರು ಒಂದಕ್ಕಿಂತ ಹೆಚ್ಚಿನ ಶಾಖೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಸಹ ನಿರ್ವಹಿಸುತ್ತಾರೆ. ಇವರು 
ಕರ್ನಾಟಕ ಸಚಿವಾಲಯದ ಕೈಪಿಡಿಯಲ್ಲಿ ನಮೂದಿಸಿರುವಂತಹ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಮಾಹಿತಿ ಹಕ್ಕು 
ಅಧಿನಿಯಮ 2005ರ ಪ್ರಕಾರ ಸಾರಿಗೆ ಸಚಿವಾಲಯದ ಸ್ವೀಕೃತಿ ಮತ್ತು ರವಾನೆ, ಸಮನ್ವಯ ಶಾಖೆಯ ರಾಜ್ಯ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಯೂ ಸಹ ಆಗಿರುತ್ತಾರೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೭೫ 





(11) ಮೇಲ್ಮನವಿ ಪ್ರಾಧಿಕಾರ: 

ಶ್ರೀ ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ, 

ಕರ್ನಾಟಕ ಸರ್ಕಾರದ ಸಚಿವಾಲಯ, ಕೊಠಡಿ ಸಂಖ್ಯೆ125, 

1ನೇ ಮಹಡಿ, ಬಹುಮಹಡಿ ಕಟ್ಟಡ, ಬೆ೦ಗಳೂರು-01, 

ದೂರವಾಣಿ ಸಂಖ್ಯೆ:080-22032292. 

ವಿಷಯಗಳು:-ಸರ್ಕಾರದ ಅಧೀನ ಕಾರ್ಯದರ್ಶಿ: ಇವರು ಸಾರಿಗೆ ಆಯುಕ್ತರು, ಕ.ರಾ.ರ.ಸಾ.ಸಂ., ಬೆಂ.ನ.ಸಾ.ಸಂ., 
ಈ.ಕ.ರ.ಸಾ.ಸಂ., ವಾ.ಕ.ರ.ಸಾ.ಸಂ. ಮತ್ತು ಡಿ.ದೇ.ಆ.ಟ್ರ.ಟ.ಸಂ., ಇವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಉಪ 
ಕಾರ್ಯದರ್ಶಿಗೆ ನೆರವಾಗುತ್ತಾರೆ ಮತ್ತು ಕಡತಗಳನ್ನು ಸಲ್ಲಿಸುತ್ತಾರೆ. ಇವರು ಸಾಮಾನ್ಯವಾಗಿ ಸರ್ಕಾರದ ಕಾರ್ಯದರ್ಶಿಯವರ 
ಮತ್ತು ಸರ್ಕಾರದ ಉಪ ಕಾರ್ಯದರ್ಶಿಯವರ ಆದೇಶಗಳನ್ವಯ ಕಾರ್ಯ ನಿರ್ವಹಿಸುತ್ತಾರೆ. ಇವರು ಕಡತಗಳಲ್ಲಿರುವ 
ಆದೇಶಗಳ ಪ್ರಕಾರ ಪತ್ರಗಳು, ಸುತ್ತೋಲೆಗಳು, ಸರ್ಕಾರಿ ಆದೇಶಗಳು ಮುಂತಾದವುಗಳನ್ನು ಹೊರಡಿಸುತ್ತಾರೆ. ಇವರು ತಮಗೆ 
ವಹಿಸಿದ ಕಾರ್ಯವನ್ನು ಕಾನೂನಿನ ಅನುಸಾರ ಮತ್ತು ವಿಳಂಬವಾಗದಂತೆ ನಿರ್ವಹಿಸಲು ಜವಾಬ್ದಾರರಾಗಿರುತ್ತಾರೆ. ಇವರು 
ಕರ್ನಾಟಕ ಸಚಿವಾಲಯ ಕೈಪಿಡಿಯಲ್ಲಿ ನಮೂದಿಸಲಾದಂತಹ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಇವರು ಮಾಹಿತಿ ಹಕ್ಕು 
ಅಧಿನಿಯಮ, 2005ರ ಪ್ರಕಾರ ಸಾರಿಗೆ ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಅಧಿನಿಯಮದಡಿ ಮೇಲ್ಮನವಿ 
ಪ್ರಾಧಿಕಾರವೂ ಸಹ ಆಗಿರುತ್ತಾರೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹಿ.ಆರ್‌. 494 ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 97 ಎಲ್‌ಆರ್‌ಎ 2009, ಬೆಂಗಳೂರು, ದಿನಾಂಕ: 4ನೇ ಜೂನ್‌, 2010 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ರ ಕಲಂ 48ರ ಉಪ ಕಲಂ(1 (11) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 

ಚಲಾಯಿಸಿ ಈ ಕೆಳಕಂಡ ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ 
ನಿರ್ದೇಶನಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ 
ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ 








ನ್ಯಾಯ ಮಂಡಳಿಗಳನ್ನು ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 

ಕ್ರ ಭೂ ನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 

ಸಂ. 

1. | ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 1. ಶ್ರೀಮತಿ ವಿಜಯ ಲಕ್ಷ್ಮೀ ದೇವಪುರ ಕೋಂ. ಶ್ರೀ ಪುಟ್ಟಸ್ವಾಮಿ, 


ಮಲೆಬೆನ್ನೂರು, ಹರಿಹರ ತಾಲ್ಲೂಕು 

2. ಶ್ರೀ ಎಂ. ನಾಗರಾಜು ಬಿನ್‌ ಮರಿಯಪ್ಪ (ಮೀಸಲಾತಿ) 
ಭಾನುವಳ್ಳಿ, ಹರಿಹರ ತಾಲ್ಲೂಕು 

3. ಶ್ರೀ ಎ. ಸಿದ್ದವೀರಪ್ಪ ಬಿನ್‌ ಎ.ಸಿದ್ಧಪ್ಪ, 
ಬೆಳ್ಳೂಡಿ, ಹರಿಹರ ತಾಲ್ಲೂಕು. 

4. ಶ್ರೀ ಬಿ.ಜಿ. ಧನಂಜಯ ಬಿನ್‌ ಬಿ.ಜಿ. ರಾಮಪ್ಪ, 
ನಿಟ್ಟೂರು, ಹರಿಹರ ತಾಲ್ಲೂಕು 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ನಾರಾಯಣಗೌಡ 
ಪಿ.ಆರ್‌. 593 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 


೫೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 38 ಗುಅಪ್ರಾ 2010, ಬೆಂಗಳೂರು, ದಿನಾಂಕ: 8ನೇ ಜೂನ್‌, 2010 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಕಾಯ್ದೆ 1961ರ ಕಲಂ 5 ರನ್ವಯ ವಿಜಯನಗರ ಪ್ರದೇಶಾಭಿವೃದ್ಧಿ 
ಪ್ರಾಧಿಕಾರದ ಸ್ಥಳೀಯ ಯೋಜನಾ ಪ್ರದೇಶದ ಹಾಲಿ ಭೂ ಉಪಯೋಗ ನಿರ್ಧರಣಾ ದಿನಾಂಕವನ್ನು 01.04.2010 ಎಂದು 
ನಿಗದಿಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಂ. ಹಿರೇಮಠ 
ಪಿ.ಆರ್‌. 594 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
KARNATAKA GOVERNOR'S SECRETARIAT 
CORRIGENDUM 
No. GS 3 AUR 2010, Bangalore, Dated: 11" June 2010 
In the notification No. GS 3 AUR 2010 dated 20" May, 2010 issued under section 12(1) of the 
University of Agricultural Sciences Act, 2009 constituting the Board of Management of the University of 
Agricultural Sciences, Raichur, the nomination under section 12(2)(ix) of the Act vide Sl.No. 15 shall be 
read as 
“Dr. Chellaiah, No. 31, Okaly Nilaya, 1°" Floor, Backside, ond Main, Ganga Nagar, 
Bangalore-560 032" in place of "Dr. M. Sehkaragouda, at & Post Herur, Gangavathi 
Taluk, Koppal District". 
H.R. BHARDWAJ 
Governor of Karnataka & Chancellor 
P.R. 595 V.S. JERE 
Under Secretary to Governor. 
KARNATAKA GOVERNOR'S SECRETARIAT 
CORRIGENDUM 
No. GS 8 AUM 2009, Bangalore, Dated: 11" June 2010 
In the notification No. GS 8 AUM 2009 dated 20" May, 2010 issued under section 12(1) of the 
University of Agricultural Sciences Act, 2009 constituting the Board of Management of the University of 
Agricultural Sciences, Bangalore, the nomination under section 12(2)(ix) of Act vide Sl.No. 15 shall be 
read as 
“Dr. M. Shekaragouda, at & Post Herur, Gangavathi Taluk, Koppal District" in 
place of “Dr. Chellaiah, No.31, Okaly Nilaya, 1° Floor, Backside, 2" Main, Ganga 
Nagar, Bangalore-560 032". 
H.R. BHARDWAJ 
Governor of Karnataka & Chancellor 
P.R. 596 V.S. JERE 
Under Secretary to Governor. 
KARNATAKA GOVERNOR'S SECRETARIAT 
NOTIFICATION 
No. GS 6 KPM 2010, Bangalore, Dated: 11" June 2010 
WHEREAS the post of Vice Chancellor, Kuvempu University, Shankara Ghatta fell vacant on 
completion of the term of Dr. B.S. Sherigara on 17" May, 2010. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ೫೭೭ 





AND WHEREAS the selection of a candidate for appointment as Vice Chancellor has not been 
completed. 

AND WHEREAS Prof. J. Madegowda, Dean, Faculty of Commerce, Kuvempu University was 
appointed to act as Vice Chancellor, Kuvempu University for a period of one month from 18" May, 
2010under section 16 of the Karnataka State Universities Act, 2000. 

AND WHEREAS even now the selection of a candidate for appointment as Vice Chancellor has 
not been completed. 

Therefore, I. H.R. Bhardwaj, Governor of Karnataka and Chancellor of Universities in Karnataka 
hereby continue the appointment of Shri J. Madegowda to act as Vice Chancellor, Kuvempu 
University, Shankara Ghatta for a period of three months from 17" June, 2010 or till the new Vice 
Chancellor takes charge, whichever is earlier. 

H.R. BHARDWAJ 
Governor of Karnataka & Chancellor 
P.R. 597 V.S. JERE 
Under Secretary to Governor. 
KARNATAKA GOVERNOR'S SECRETARIAT 
NOTIFICATION 
No. GS 11 BUM 2010, Bangalore, Dated: 11" June 2010 

Whereas Justice 1.೧. Vashisht, Retired Judge, Allahabad High Court was appointed to hold an 
inquiry against the Registrar and Registrar (Evaluation), Bangalore University vide notification of No. GS 
11 BUM 2010 dated 3° April, 2010 and he was given two months time to complete the inquiry and submit 
the report. 

And whereas, Justice I|.P. Vashisht has requested for extension of time till 68 July, 2010 for 
completion of the inquiry and submission of the report. 

Now therefore, |, H.R. Bhardwaj, Governor of Karnataka and Chancellor of the Universities in 
Karnataka, in exercise of the powers conferred on me by section 8(1) of the Karnataka State Universities 
Act, 2000, hereby extend the time to Justice |.೧, Vashisht, Retired Judge, Allahabad High Court for 
completion of the inquiry and submission of the report till 6" July, 2010. 

H.R. BHARDWAJ 
Governor of Karnataka & Chancellor 
P.R. 598 V.S. JERE 
Under Secretary to Governor. 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 479 ವೆಚ್ಚ-12/10, ಬೆಂಗಳೂರು, ದಿನಾಂಕ: 11ನೇ ಜೂನ್‌, 2010 

ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳು ಪ್ರಸ್ತಾಪಿಸಿರುವಂತೆ ರಾಜ್ಯದ ಮತದಾರರ ಎಪಿಕ್‌ ಕಾರ್ಡ್‌ ಸಿದ್ದಪಡಿಸುವ 
ಕಾರ್ಯವನ್ನು ನೇರವಾಗಿ ಈ ಕೆಳಕಾಣಿಸಿದ ಜಿಲ್ಲೆಗಳ ಎದುರಿಗೆ ತೋರಿಸಿರುವ ವಿವಿಧ ಸಂಸ್ಥೆಗಳಿಗೆ ವಹಿಸಲು ಕರ್ನಾಟಕ 
ಸಾರ್ವಜನಿಕ ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ-1999ರ ಕಲಂ 4(ಜಿ) ರಡಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, 
ಸರ್ಕಾರವು ಸಿ.ಆ.ಸು (ಚುನಾವಣೆಗಳು) ಇಲಾಖೆಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 


೫೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧, ೨೦೧೦ ಭಾಗ - ೪ಎ 




























































































ಕ್ತ ಸಂ ಜಿಲ್ಲೆಯ ಹೆಸರು ಸಂಸ್ಥೆಯ ಹೆಸರು 
01 ಬಿಜಾಪುರ ಮೆ:ಶ್ರೀ ಕಂಪ್ಯೂಟರ್ಸ್‌ 
02 ಧಾರವಾಡ ಮೆ:ವಾಗ್‌ವಿಲಾಸ್‌ 
03 ಬಳ್ಳಾರಿ ಮೆ:ಪ್ಯಾರಮೋಂಟ್‌ ಕಲರ್‌ ಗಾಫಿಕ್ಸ್‌ 
04 ಗುಲ್ಬರ್ಗಾ ಮೆ:ಆಡ್‌ವೀವ್ಸ್‌ ಡಿಜಿಟಲ್‌ ಐಡಿ ಕಾರ್ಡ್ಸ್‌ 
05 ಯಾದಗೀರ್‌ 1. ಎಸ್‌. ಕ್ಯೂ ಗ್ರಾಫಿಕ್ಸ್‌ 
2. ಶೀಭಾ ಪೋಟೋ ಸ್ಟುಡಿಯೋ 
06 ರಾಯಚೂರು ಮೆ:ಆಡ್‌ವೀವ್ಸ್‌ ಡಿಜಿಟಲ್‌ ಐಡಿ ಕಾರ್ಡ್ಸ್‌ 
07 ಮಂಡ್ಯ ಮೆ: ಸುಮುಖ ಟೆಕ್ನಾಲಜೀಸ್‌ 
08 ಮೈಸೂರು ಮೆ: ಸುಮುಖ ಟೆಕ್ನಾಲಜೀಸ್‌ 
09 ಹಾಸನ ಮೆ: ಮೈಕಂಪ್ಯ್ಕೂಟರ್ಸ್‌ 
10 ದಕ್ಷಿಣ ಕನ್ನಡ ಮೆ: ಸುಮುಖ ಟೆಕ್ನಾಲಜೀಸ್‌ 
1] ಉಡುಪಿ ಮೆ: ಸುಮುಖ ಟೆಕ್ನಾಲಜೀಸ್‌ 
12 ತುಮಕೂರು ಮೆ: ಪ್ಯಾರಮೋಂಟ್‌ ಕಲರ್‌ ಗ್ರಾಫಿಕ್ಸ್‌ 
13 ಚಿತ್ರದುರ್ಗ ಮೆ: ಶ್ರೀ ಕಂಪ್ಯೂಟರ್ಸ್‌ 
14 ದಾವಣಗೆರೆ ಮೆ: ಗುಂಡಲ್‌ ಇನ್‌ ಫೋಟೆಕ್‌ (೧) Ltd., 
15 ಕೋಲಾರ ಮೆ: ಪ್ಯಾರಮೋಂಟ್‌ ಕಲರ್‌ ಗ್ರಾಫಿಕ್ಸ್‌ 
16 ಚಿಕ್ಕಬಳ್ಳಾಪುರ ಮೆ: ಪ್ಯಾರಮೋಂಟ್‌ ಕಲರ್‌ ಗ್ರಾಫಿಕ್ಸ್‌ 
17 ಶಿವಮೊಗ್ಗ ಮೆ: ಗುಂಡಲ್‌ ಇನ್‌ ಫೋಟೆಕ್‌ (೧) Ltd., 
18 ಬೆ೦ಗಳೂರು ಗ್ರಾಮಾಂತರ ಮೆ: ಡಾಟಾಕಾನ್‌ ಟೆಕ್ನಾಲಜೀಸ್‌ 
19 ರಾಮನಗರ ಮೆ: ಡಾಟಾಕಾನ್‌ ಟೆಕ್ನಾಲಜೀಸ್‌ 
20 ಕೊಪ್ಪಳ ಮೆ: ಆಡ್‌ ವೀವ್‌ ಡಿಜಿಟಲ್‌ ಐಡಿ ಕಾರ್ಡ್ಸ್‌ 
21 ಹಾವೇರಿ ಮೆ: ವಾಗ್‌ವಿಲಾಸ್‌ ಸಾಫ್ಟ್‌ವೇರ್‌ (೧) Ltd. 
22 ಚಾಮರಾಜನಗರ ಮೆ: ಸುಮುಖ ಟೆಕ್ನಾಲಜೀಸ್‌ 
23 ಕೊಡಗು ಮೆ: ಸುಮುಖ ಟೆಕ್ನಾಲಜೀಸ್‌ 
24 ಚಿಕ್ಕಮಗಳೂರು ಮೆ: ಸುಮುಖ ಟೆಕ್ನಾಲಜೀಸ್‌ 
25 ಉತ್ತರ ಕನ್ನಡ ಮೆ: ೦॥॥ ಸಾಫ್ಟ್‌ ವೇರ್ಸ್‌ 
26 ಗದಗ ಮೆ: ೦॥॥ ಸಾಫ್ಟ್‌ ವೇರ್ಸ್‌ 
ಉತ್ತಮ ಗುಣಮಟ್ಟದ ಉತ್ಪನ್ನ/ಸೇವೆಯನ್ನು ಸ್ಪರ್ಧಾತ್ಮಕ ದರದಲ್ಲಿ ಸಂಗ್ರಹಿಸುವುದನ್ನು ಸಂಗ್ರಹಣಾ ಸಂಸ್ಥೆಯು 
ದೃಢಪಡಿಸಿಕೊಳ್ಳುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಅಶೋಕ ಎಸ್‌. ಜೀವರಗಿ 
ಪಿ.ಆರ್‌. 599 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ) 


ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 





